ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೨ 
Volume 152 


ಬೆಂಗಳೂರು, ಗುರುವಾರ, ಜನವರಿ ೧೯ , ೨೦೧೭ ( ಪುಷ್ಯ ೨೯ , ಶಕ ವರ್ಷ ೧೯೩೮) 
Bengaluru , Thursday, January 19 , 2017 (Pushya 29 , Shaka Varsha 1938 ) 


ಸಂಚಿಕೆ ೩ 
Issue 3 


ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


PERSONNEL AND ADMINISTRATIVE REFORMS SECRETARIAT 

NOTIFICATION 
NO : DPAR 150 RTI 2015, BENGALURU , DATED : 04 .11. 2016, 


Whereas Sri D .N . Narasimha Raju was appointed as the Chief Information Commissioner, Karnataka Information Commission 
vide Notification No . DPAR 150 RTI 2015 dated 04 -02 - 2016 and whereas Sri D . N . Narasimha Raju vide his letter dated 03 -11 -2016 
addressed to the Hon ble Governor of Karnataka has resigned from the post of Chief Information Commissioner, Karnataka Information 
Commission under sub section 4 of section 16 of the Right to Information Act , 2005 and whereas the Hon ble Governor of Karnataka 
has accepted the resignation of Sri D .N . Narasimha Raju with effect from the afternoon of 04 - 11- 2016 , the resignation of 
Sri. D . N . Narasimha Raju from the post of Chief Information Commissioner, Karnataka Information Commission is ordered to be duly 
accepted with effect from the afternoon of 04 -11- 2016 as per sub section 4 of Section 16 of the Right to Information Act, 2005 . 


By Order and in the name of the Governor of Karnataka 


PR-144 


SC -100 


R . KALAVATHY BAL 

Under Secretary to Government 
Department of Personnel and Administrative Reforms 

(Janaspandana Cell) 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 572 ಮೈಅಪ್ರಾ 2016 , ಬೆಂಗಳೂರು, ದಿನಾಂಕ: 03- 11 -2016. 


ಟ್ರಚಿ 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ , 1961ರ ಕಲಂ 4 ( ಸಿ)( 3) () ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ಹನುಮಂತರಾಯಪ್ಪ, ನಂ .703, ಶ್ರೀ ಮಾರುತಿ ನಿಲಯ , ಬಾಲಗಂಗಾಧರ ನಗರ, ಮಲ್ಲತಹಳ್ಳಿ ಬಡಾವಣೆ , ಬೆಂಗಳೂರು- 560 056 ಇವರನ್ನು 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಬೆಂಗಳೂರು- ಮೈಸೂರು ಇನ್‌ಫ್ರಾಸ್ಪಕ್ಟರ್ ಕಾರಿಡಾರ್‌ ಪ್ರದೇಶ ಯೋಜನಾ 
ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-1904 

ನಾಗರಾಜ 
SC -10 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


( ೨೫ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೭ 

ಭಾಗ ೨ 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 570 ಮೈಅಪ್ರಾ 2016, ಬೆಂಗಳೂರು, ದಿನಾಂಕ: 04 - 11 - 2016 . 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1987ರ ಕಲಂ 3( 3)( ಎಂ ) ಮತ್ತು (4) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಮಂಗಳೂರು ನಗರಾಭಿವೃದ್ದಿ ಪ್ರಾಧಿಕಾರಕ್ಕೆ ಈ ತಕಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶ 

ರಕ್ಕೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ಈ ಕೆಳಕಂಡವರನ್ನು ಸದಸ್ಯರುಗಳನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ. 


ಕ್ರಮ 


ಹೆಸರು ಮತ್ತು ವಿಳಾಸ 


ವರ್ಗ 


ಸಂಖ್ಯೆ 


ಸಾಮಾನ್ಯ 


ಸಾಮಾನ್ಯ 


3 . 


ಶ್ರೀ ಕೆ. ಕೇಶವ ಸನಿಲ್, 
ಕಾವೇರಿ ನಿವಾಸ, ಕಲನೆ, ಕೋಡಿಕಲ್, ಮಂಗಳೂರು. 
ಶ್ರೀ ಹೆಚ್. ವಸಂತ ಬೆರ್ನಾಡ್ , 
ಬಿನ್ ಶ್ರೀ ಜಿ.ಎ . ಬೆರ್ನಾಡ್, ದೇವದಾನ, ಮಿಶನ್ 
ಕಾಂಪೌಂಡ್, ಹಳೆಯಂಗಡಿ, ಮುಲ್ಕಿ, ಮಂಗಳೂರು. 
ಶ್ರೀ ಮುರಳಿ ಮೋಹನ್ ಸಾಲಿಯಾನ್ 
ಬಿನ್ ಲೇಟ್ ಮಾದವ , 
ಎಂ .ಎಸ್.ನಿವಾಸ್ , ಓವರ್ ಬ್ರಿಡ್ಜ್ ಹತ್ತಿರ , 
ತೊಕ್ಕೊಟ್ಟು ಉಳ್ಳಾಳ , ಮಂಗಳೂರು 
ಶ್ರೀಮತಿ ಶೋಭಾ 
ಕೋಂ ಶ್ರೀ ಕೇಶವ, 
ನಂ . 7 - 119, ಅರ್ನಾಪು ಮನೆ, ಅಳಪೆ ಪಡಿಲು, ಮಂಗಳೂರು 


ಪರಿಶಿಷ್ಟ ಜಾತಿ 


ಮಹಿಳೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-1905 

ನಾಗರಾಜ 
SC- 05 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 295 ಬೆಂರೂಪ್ರಾ 2016, ಬೆಂಗಳೂರು, ದಿನಾಂಕ : 29 -11 - 2016. 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1987ರ ಕಲಂ 3 (3) ( ಎ) ಮತ್ತು ( 4) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ಎಸ್. ಎಂ . ಮುನಿಯಪ್ಪ ಬಿನ್ ಶ್ರೀ ಮುನಿಯಪ್ಪ, ಮಾಜಿ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲೆ, ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
PR- 1906 

ನಾಗರಾಜ 
SC -25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ನಅಇ 207 ಗುಅಪ್ರಾ 2016 , ಬೆಂಗಳೂರು, ದಿನಾಂಕ: 29 - 11 - 2016, 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1987ರ ಕಲಂ 3( 3)( ಎ) ಮತ್ತು ( 4) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ವಿ . ವೆಂಕಟೇಶರೆಡ್ಡಿ ಬಿನ್ ಲೇಟ್ ವಿ.ಕೃಷ್ಣಾರೆಡ್ಡಿ , ಎಂ . ಜೆ. ನಗರ , 3ನೇ ರಸ್ತೆ , ಹೊಸಪೇಟೆ ತಾಲ್ಲೂಕು, ಬಳ್ಳಾರಿ ಜಿಲ್ಲೆ, ಇವರನ್ನು ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-1907 

ನಾಗರಾಜ 
SC- 25 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


೨೭ 


ಭಾಗ ೨ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೧೯ , ೨೦೧೭ 
- ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 602 ಮೈಅಪ್ರಾ 2016 , ಬೆಂಗಳೂರು, ದಿನಾಂಕ: 01 -12 -2016, 
ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1987ರ ಕಲಂ 3(3)( ಎ) ಮತ್ತು (4) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ಕೆ. ಸುರೇಶ್ ಬಲ್ಲಾಳ್ ಬಿನ್ ಶ್ರೀ ಕೆ.ಶ್ರೀನಿವಾಸ ಬಲ್ಲಾಳ್ , “ಬಲ್ಲಾಲ್ ಬಾಗ್ ”, ಎಂ . ಜಿ . ರಸೆ, ಬಲ್ಲಾಳ್ ಬಾಗ 
ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-1908 

ನಾಗರಾಜ 
SC - 25 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 209 ಗುಅಪ್ರಾ 2016 , ಬೆಂಗಳೂರು, ದಿನಾಂಕ: 01 - 12 - 2016. 


ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1987ರ ಕಲಂ 3( 3) ( ಎ) ಮತ್ತು ( 4) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ಸೈಯದ್ ಜುಲ್ಲುಸಾಬ ಖಾದ್ರಿ ಬಿನ್ ಶ್ರೀ ಸೈಯದ್ ನಜೀಮುಲ್ಲಾ ಖಾದ್ರಿ, ಕೊಪ್ಪಳ ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-1909 

ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


SC- 25 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 206 ಗುಅಪ್ರಾ 2016 , ಬೆಂಗಳೂರು, ದಿನಾಂಕ: 29 - 11 - 2016. 


ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರದ ಕಾಯ್ದೆ 1987ರ ಕಲಂ 3( 3)( ಎ) ಮತ್ತು ( 4) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ರಾಮರೆಡ್ಡಿ ತಂಗಡಗಿ ಬಿನ್ ಶ್ರೀ ಮಲ್ಲಾರೆಡ್ಡಿ ತಂಗಡಗಿ, ಬಸವೇಶ್ವರನಗರ, ಯಾದಗಿರಿ ತಾಲ್ಲೂಕು ಮತ್ತು ಜಿಲ್ಲೆ ಇವರನ್ನು ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಯಾದಗಿರಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶಿಸಿದೆ. 


PR- 1910 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 


SC- 25 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 208 ಗುಅಪ್ರಾ 2016 , ಬೆಂಗಳೂರು, ದಿನಾಂಕ: 30 - 11 - 2016 . 


ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ , 1961ರ ಕಲಂ 4 ( ಸಿ) ( 3) (i) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಶ್ರೀ ಹಾಶಮ್ ಖಾನ್ ಬಿನ್ ಶ್ರೀ ಬಾಸೀದಖಾನ್, ಶಹಾಬಾದನಗರ, ಕಲಬುರಗಿ ಜಿಲ್ಲೆ ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವಾಡಿ- ಶಹಾಬಾದ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶಿಸಿದೆ. 


PR-1911 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ನಾಗರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ನಗರಾಭಿವೃದ್ಧಿ ಇಲಾಖೆ. 


SC- 25 


R .N .I. No.KARBIL /2001/47147 POSTAL REGN . No . RNP /KA/BGS/2202/2017- 19 
Licensed to post without prepayment WPP No . 297 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೧೯ , ೨೦೧೭ 


ಭಾಗ ೨ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 21 ಮುಭನಿ 2016 , ಬೆಂಗಳೂರು, ದಿನಾಂಕ: 02 - 11 - 2016. 


ಕರ್ನಾಟಕ ಸಾಮಾನ್ಯ ಭವಿಷ್ಯ ನಿಧಿ ವಂತಿಕೆದಾರರ ಸಾಮಾನ್ಯ ಭವಿಷ್ಯ ನಿಧಿ ಖಾತೆಯಲ್ಲಿ ಜಮೆಯಾಗಿರುವ ಶಿಲ್ಕಿನ ಮೇಲೆ ಬಡ್ಡಿ ದರವನ್ನು 
ದಿನಾಂಕ : 01 - 10 - 2016ರಿಂದ ಜಾರಿಗೆ ಬರುವಂತೆ ವಾರ್ಷಿಕ ಶೇ . 8.0ಕ್ಕೆ ನಿಗಧಿಪಡಿಸಲಾಗಿದೆ. 


PR -1. 
SC -100 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ . ಶಶಿಧರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರ್ಥಿಕ ಇಲಾಖೆ, ( ಆಡಳಿತ ಮತ್ತು ಮುಂಗಡಗಳು) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 . 


